ಲಿಖಿತ ಮೂಲಕ ಉತ್ತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಗುರುವಾರ, ದಿನಾಂಕ : 12 ನೇ ಮಾರ್ಚ್‌, 2020 


ಅಗ್ಗಿಶಾಮಕ ಠಾಣೆಗಳಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗಳ ವಸತಿ ಗೃಹಗಳ ಬಗ್ಗೆ 


ಶ್ರೀ ಕಾಂತರಾಜ್‌ (ಬಿಎ೦ಎಲ್‌) (ಸ್ಥಳೀಯ ಸಂಸ್ಥೆಗಳ ಕ್ಲೇತು - 
742 (702) ಮಾನ್ಯ ಗೃಹ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 
(ಅ) ಬೆಂಗಳೂರು ನಗರದಲ್ಲಿ ಒಟ್ಟಿ ಎಷ್ಟು ಅಗ್ನಿಶಾಮಕ ಠಾಣೆಗಳಿವೆ; (ಮಾಹಿತಿ ನೀಡುವುದು) 


(ಆ) ಈ ಅಗ್ನಿಶಾಮಕ ಠಾಣೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸಿಬ್ಬಂದಿಗಳ ಸಂಖ್ಯೆ ಎಷ್ಟು ; (ಹುದೆವಾರು 
ವಿವರ ನೀಡುವುದು) 


(ಇ) ಈ ಅಗ್ನಿಶಾಮಕ ಠಾಣೆಗಳ ಪಕ್ಕದಲ್ಲಿ ಎಷ್ಟು ವಸತಿ ಗೃಹಗಳನ್ನು ನಿರ್ಮಾಣ ಮಾಡಲಾಗಿದೆ; 
(ಶಾಣಾವಾರು ವಿವರ ನೀಡುವುದು) 


(ಈ) ಈ ಅಗ್ನಿಶಾಮಕ ಠಾಣೆಗಳ ವಸತಿ ಗೃಹಗಳನ್ನು ಇಲಾಖೆಯ ಯಾವ ವರ್ಗದ ಸಿಬ್ಬಂದಿಗೆ ಹಂಚಿಕೆ 
ಮಾಡಲಾಗುತ್ತಿದೆ ; (ಮಾಹಿತಿ ನೀಡುವುದು) 


(ಉ) ಠಾಣೆಯ ಅಗ್ನಿಶಾಮಕ ಅಧಿಕಾರಿಗಳು, ಫೈರೈೆನ್‌, ಫೈರ್ಮೈೆನ್‌ಚಾಲಕರು, ಗೇಡಿಂಗ್‌ ಫೈರ್ಮೆನ್‌ಗಳನ್ನು 
ಬಿಟ್ಟಿ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿರುವ ಲಿಪಿಕ ನೌಕರರಿಗೆ ಸದರಿ ವಸತಿ ಗೃಹಗಳನ್ನು ಹಂಚಿಕೆ 
ಮಾಡಲಾಗಿದೆಯೇ; 


(ಊ) ಹಾಗಿದ್ದಲ್ಲಿ, ಎಷ್ಟು ವಸತಿ ಗೃಹಗಳನ್ನು ಈ ಲಿಪಿಕ ನೌಕರರಿಗೆ ಹಂಚಿಕೆ ಮಾಡಿದೆ ; (ವಿವರ 
ನೀಡುವುದು) 


(ಯ) ಅಗ್ನಿಶಾಮಕ ಠಾಣೆಯಲ್ಲಿ ಕೆಲಸ ಮಾಡುತ್ತಿರುವ ತುರ್ತು ಸೇವೆಯ ಸಿಬ್ಬಂದಿಗಿ೦ತ ಇಲಾಖೆಯ ಲಿಪಿಕ 
ನೌಕರರು ಅತ್ಯಗತ್ಯ ತುರ್ತು ಸೇವೆ ನೌಕರರೆಂದು ಪರಿಗಣಿಸಿ ಇವರಿಗೆ ಆದ್ಯತೆ ನೀಡಿ ಅಗ್ನಿಶಾಮಕ 
ಠಾಣೆಗಳಲ್ಲಿರುವ ವಸತಿ ಗೃಹಗಳನ್ನು ನೀಡಲಾಗುತ್ತಿದೆಯೇ; 


(ಎ) ಹಾಗಿದ್ದಲ್ಲಿ, ಸರ್ಕಾರ ಯಾವ ಮಾನದಂಡವನ್ನು ಅನುಸರಿಸಿ ವಸತಿ ಗೃಹಗಳನ್ನು ಹಂಚಿಕೆ 
ಮಾಡಲಾಗುತ್ತಿದೆ? 


